Nc 


ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


191 
ಶ್ರೀ ಲಹರ್‌ ಸಿಂಗ್‌ ಸಿರೋಯಾ 


| ದಿನಾಂಕ4.5.2014 ರಿಂದ ಜಾರಿಗೆ ಬರುವಂತೆ 7.96% ರಷ್ಟು 


ಉತ್ತರಿಸಬೇಕಾದ ಸಚಿವರು ಸಾರಿಗೆ ಸಚಿವರು 
ಉತ್ತರಿಸಬೇಕಾದ ದಿನಾಂಕ 18-07-2019 
ಕ್ರಸಂ ಪ್ರಶ್ನೆ ಉತ್ತರ 
| SS -್‌ FS 
ಅ) | ಬಿ.ಎಂ.ಟಿ.ಸಿ "ಸೇರಿದಂತೆ ಸಾರಿಗೆ ಸಾರಿಗೆ ಸಂಸ್ಥೆಗಳ ಬಸ್‌ ಪ್ರಯಾಣ ದರ ಹೆಚ್ಚಿಸುವ 
ಸಂಸ್ಥೆಯ ಬಸ್‌ ಪ್ರಯಾಣ ದರ | ಪ್ರಸ್ತಾವನೆ ಸರ್ಕಾರದ ಪರಿಶೀಲನೆಯಲ್ಲಿರುತ್ತದೆ. 
ಹೆಚ್ಚಿಸುವ ಪ್ರಸ್ತಾವನೆ ಸರ್ಕಾರದ, 
ಮುಂದಿದೆಯೇ: 
ಆ) | ಹೌದಾದಲ್ಲಿ ಅದಕ್ಕೆ ಕಾರಣಗಳೇನು: ಸಾರಿಗೆ. ಸಂಸ್ಥೆಗಳ ಬಸ್‌ ಪ್ರಯಾಣ ದರಗಳನ್ನು 


ಹೆಚ್ಚಿಸಲಾಗಿತ್ತು. ನಂತರ ದಿನಾಂಕ 10.2015 ರಿಂದ ಜಾರಿಗೆ 
ಬರುವಂತೆ 2% ರಷ್ಟು ಬಸ್‌ ಪ್ರಯಾಣ ದರ ಇಳಿಸಲಾಗಿತ್ತು. 


2015ನೇ ಸಾಲಿನಿಂದ ಇದುವರೆವಿಗೆ ಬಸ್‌ ಪ್ರಯಾಣ 
ದರಗಳನ್ನು ಪರಿಷ್ಠರಿಸಿರುವುದಿಲ್ಲ. ಆದರೆ. ' ಇಂಧನ ಬೆಲೆಯಲ್ಲಿ 
ಹಲವಾರು ಬಾರಿ: ಹೆಚ್ಚಳವಾಗಿದ್ದು ಮತ್ತು ಪೌಕರರ ತುಟ್ಟಿಭತ್ಸೆಯಲ್ಲಿ 
ಗಣನೀಯ ಪ್ರಮಾಣದಲ್ಲಿ ಏರಿಕೆಯಾಗಿರುವುದರಿಂದ ಸಾರಿಗೆ 
ಸಂಸ್ಥೆಗಳ ವೆಚ್ಚವನ್ನು ಸರಿದೂಗಿಸುವ ನಿಟ್ಟಿನಲ್ಲಿ ಪ್ರಯಾಣ ದರವನ್ನು 
ಹೆಚ್ಚಿಸುವ ಪ್ರಸ್ತಾವನೆ ಇರುತ್ತದೆ. 


ಇ) 


ನಗರದಲ್ಲಿ ಜನರು ಸಾರ್ವಜನಿಕ 
ಸಾರಿಗೆ ಬಳಸುವಂತೆ 
ಪ್ರೋತ್ಸಾಹಿಸಲು ಸರ್ಕಾರ 
ತೆಗೆದುಕೊಂಡ ಕ್ರಮಗಳೇನು? 


ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯು 
ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಿಂದ 
25.0 ಕಿಮೀ ವರೆಗೆ ಕಾರ್ಯಾಚರಣೆ ವ್ಯಾಪ್ತಿಯನ್ನು 
ಹೊಂದಿದ್ದು, ಪ್ರಸ್ತುತ ಸಂಸ್ಥೆಯು ಪ್ರತಿದಿನ 6201 ಅನುಸೂಚಿ; 
ಬಸ್ಸುಗಳಲ್ಲಿ ' 69695 ಸುತ್ತುವಳಿಗಳೊಂದಿಗೆ 13.26ಲಕ್ಷ 
ಕಿ.ಮೀಗಳ ಕಾರ್ಯಾಚರಣೆಯನ್ನು ಸಾರ್ವಜನಿಕ ಪ್ರಯಾಣಿಕರ 
ದಟ್ಟಣೆ ಮತ್ತು ಬೇಡಿಕೆಗನುಗುಣವಾಗಿ ದಿನದ ಎಲ್ಲಾ 
ಸಮಯದಲ್ಲಿ ಸಾರಿಗೆ ಸೇವೆಯು ಲಭ್ಯವಾಗುವಂತೆ ವಿವಿಧ 
ಪಾಳಿಗಳಲ್ಲಿ ಆಚರಣೆಗೊಳಿಸಲಾಗುತ್ತಿದೆ. 


ಪಾಳಿವಾರು ವಿವರಗಳು ಈ ಕೆಳಕಂಡಂತಿವೆ. 


ವಿಧ ಅನುಸೂಚಿ] 
ಬಸ್ತುಗಳ ಸಂಖ್ಯೆ 
ಪಾಳಿ 177-1 
ಸಾಮಾನ್ಯ ಪಾಳಿ —— 
ರಾತ್ರಿ ವಸತ ಪಾಳ 277 
ರಾತ್ರಿ ಸೌಷ್‌ 143 
ಒಟ್ಟು 620 


೨೨ 


ಸಾರ್ವಜನಿಕ ಪ್ರಯಾಣಿಕರ ಸುಗಮ ಸಂಚಾರಕ್ಕಾಗಿ 
ಕೆಳಕಂಡ ಕ್ರಮಗಳನ್ನು ಕೈಗೊಳ್ಳಲಾಗಿರುತ್ತದೆ. 


© 2018-19 ಸಾಲಿನಿಂದ ಇಲ್ಲಿಯವರೆಗು ಸಂಸ್ಥೆಯು 
76 ಹೊಸ ಮಾರ್ಗಗಳನ್ನು ಪರಿಚಯಿಸಲಾಗಿರುತ್ತದೆ. 4 
° 213 '-  ಅನಮುಸೂಚಿಗಳನ್ನು ಮಿ 
R ವಿ ಘ್‌ 
ಸೇರ್ಪಡೆಗೊಳಿಸಲಾಗಿರುತ್ತದೆ. 
* 2267 ಅನುಸೂಚಿಗಳ ಆಚರಣಾ ವೇಳೆಯನ್ನು 
(ಐಟಿಎಸ್‌: ಆಧಾರದ) ಹೆಚ್ಚಿಸಿ ಪರಿಷ್ಯರಿಸಲಾಗಿರುತ್ತದೆ. 
* ಮೆಟ್ರೋ ರೈಲು ಸೇವೆಗಳಲ್ಲಿ ಪ್ರಯಾಣಿಸುವ 
ಪ್ರಯಾಣಿಕರಿಗೆ ಸಂಪರ್ಕ ಸಾರಿಗೆ ಸೌಲಭ್ಯವನ್ನು ಒದಗಿಸುವ 
ನಿಟ್ಟಿನಲ್ಲಿ "155 ಮೆಟ್ರೋ 2ಪೀಡರ್‌ ಸೇವೆಗಳನ್ನು 
ಕಾರ್ಯಾಚರಣೆಗೊಳಿಸುತ್ತಿದೆ. 
* ಸಂಸ್ಥೆಯು ಸಾರ್ವಜನಿಕ ಪ್ರಯಾಣಿಕರ 
ಅನುಕೂಲಕ್ಕಾಗಿ ರಿಯಾಯಿತಿ ದರದಲ್ಲಿ - ಮಾಸಿಕ 
ಪಾಸುಗಳನ್ನು, . ದಿನದ ಪಾಸುಗಳನ್ನು, ವಿದ್ಯಾರ್ಥಿ ' 
ಸಮುದಾಯದ . ಅನುಕೂಲಕ್ಕಾಗಿ ಉಚಿತ/[ ಅತ್ಯಂತ 
ರಿಯಾಯಿತಿ ದರದಲ್ಲಿ ವಾರ್ಷಿಕ ವಿದ್ಯಾರ್ಥಿ ರಿಯಾಯಿತಿ 
ಪಾಸುಗಳನ್ನು ವಿತರಿಸುತ್ತಿರುತ್ತದೆ. 
೪ ವಿಶೇಷ ಚೇತನ /ಅಂಧರಿಗೆ ಉಚಿತ / ರಿಯಾಯಿತಿ 
ದರದಲ್ಲಿ - ವಾರ್ಷಿಕೆ ರಿಯಾಯಿತಿ ಪಾಸುಗಳನ್ನು | 
” ವಿತರಿಸಲಾಗುತ್ತಿದೆ ಹಾಗೂ ಸಂಸ್ಥೆಯ ಸೇವೆಗಳಲ್ಲಿ 


ಥಿ 
(ವಾಯುವಜ್ರ ಸೇವೆ ಹೊರತುಪಡಿಸಿ) 2 ಆಸನಗಳನ್ನು 


Fat 


ಮೀಸಲಿರಿಸಲಾಗಿರುತ್ತದೆ. 
. ಮಹಿಳಾ. ಪ್ರಯಾಣಿಕರ ಸುರಕ್ಷತೆಯ ನಿಟ್ಟಿನಲ್ಲಿ 
ಸಾಮಾನ್ಯ ವಾಹನಗಳಲ್ಲಿ : 16 ಆಸನಗಳನ್ನು | 
} ಮೀಸಲಿರಿಸಲಾಗಿರುತ್ತದೆ. ಸ 
ಸಂಖ್ಯೆ: ಟಿಡಿ 30 ಟಿಸಿಕ್ಕ್ಯೂ 2019 
gE 
(ಡಿ.ಸಿ.ತಮ್ಮಣ್ಣಿ) 


ಸಾರಿಗೆ ಸಚಿವರು 


